ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಕೇಂದ್ರ ಸರ್ಕಾರದ "ಜಲ ಜೀವನ ಮಿಷನ್‌" ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೊಳಿಸಿರುವ ಬಗ್ಗೆ 
ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನಸಭೆಯಿಂದ ಚುನಾಯಿತರಾದವರು):- 


490(395) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ :- 


(ಅ) ಕೇಂದ್ರ ಪುರಸ್ಕೃತ "ಜಲ ಜೀವನ್‌ ಮಿಷನ್‌" ಯೋಜನೆಯಡಿಯಲ್ಲಿ ಮನೆ ಮನೆಗೆ ನಲ್ಲಿ ಅಳಡಿಸುವ 
ಯೋಜನೆ ರಾಜ್ಯದಲ್ಲಿ ಜಾರಿಯಲ್ಲಿದೆಯೇ; 


(ಆ) ಇದುವರೆವಿಗೂ ಗ್ರಾಮೀಣ ಪ್ರದೇಶಗಳಲ್ಲಿನ ಎಷ್ಟು ಮನೆಗಳಿಗೆ ನಲ್ದಿಗಳನ್ನು ಅಳವಡಿಸಲಾಗಿದೆ; 


(ಇ) ಈ ಯೋಜನೆಯಡಿ ಶುದ್ದ ನೀರು ಪಡೆದ ಮನೆಗಳ ಸಂಖ್ಯೆ ಎಷ್ಟು; ಇದಕ್ಕೆ ತಗುಲಿದ ವೆಚ್ಚ ಎಷ್ಟು; 
ನಿಗಧಿಪಡಿಸಿಕೊಂಡಿರುವ ಗುರಿ ಎಷ್ಟು ? (ವಿವರಗಳನ್ನು ಒಸಗಿಸುವುದು) 


